ಕ ii 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(ಅ) ರಾಜ್ಯದಲ್ಲಿ ಈ ಬಾರಿ ರೈತರು ಬೆಳೆದ 
ಬೆಳೆಯು ಅಕಾಲಿಕ ಮಳೆಗೆ ತುತ್ತಾಗಿ ನೀರು 
ಪಾಲಾಗಿ ದ್ದ, ಸರ್ಕಾರದ ಮಾನದಂಡದ ಪ್ರಕಾರ 
ಪರಿಹಾರ ಕೊಡಲು ಬರುವುದಿಲ್ಲವಾದರಿಂದ 
ಇದು ರೈತರಿಗೆ ದೊಡ್ಡ ಆಘಾತವನ್ನುಂಟು 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನ ಪರಿ 


1018 
ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


22.12.2021 
ಮಾನ್ಯ ಕಂದಾಯ ಸಚಿವರು 


ಉತ್ತರ 
ಪ್ರಸಕ್ತ ಸಾಲಿನ ಪ್ರವಾಹದಿಂದ ಒಟ್ಟು 12.54 ಲಕ್ಷ 
ಹೆಕ್ಟೇರ್‌ ಬೆಳೆ ಹಾನಿಯಾಗಿದೆ. 

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ 
ಇನ್‌ಪುಟ್‌ ಸಬ್ಬಿಡಿ ಪಾವತಿಸಲು ರೂ.1112 ಕೋಟಿ 
ಅವಶ್ಯವಿದ್ದು, ಈ ವರೆಗೂ ಪರಿಹಾರ ತಂತ್ರಂಶದ 


ಮೂಲಕ 1266 ರೈತರ ಬ್ಯಾಂಕ್‌ ಖಾತೆಗೆ 
ನೇರವಾಗಿ ರೂ85241 ಕೋಟಿಗಳನ್ನು ಜಮೆ 
ಮಾಡಲಾಗಿದೆ. 


(ಆ) ಈ ಕುರಿತು ಸರ್ಕಾರ ಪರಿಹಾರ ನೀಡುವ 
ನಿಟ್ಟಿನಲ್ಲಿ 2015ರ ನಿಗಧಿಯಾದ Nರಣ್ಣ ಒಂದು 
ಹೆಕ್ಟೇರ್‌ ನೀರಾವರಿ ಬೆಳೆಗೆ 13.500 ರೂ. (ಎಕರೆಗೆ 
5,400ರೂ) ಹಾಗೂ ಖುಷಿ ಬೆಳೆಗೆ 6800 ರೂ 
(ಎಕರೆಗೆ 2750ರೂ) ಪರಿಹಾರ 
ನಿಗದಿಗೊಳಿಸಲಾಗಿದ್ದ, ಈ ಮೊತ್ತವು ಆರು 
ವರ್ಪದ ಹಿಂದೆ ನಿಗದಿಯಾಗಿದ್ದಾಗಿರುವುದರಿಂದ 
ಪರಿಹಾರದ ಮೊತ್ತವನ್ನು ಪರಿಪ್ಮರಿಸಿ ರೈತರಿಗೆ 
ನೆರವು ನೀಡುವಲ್ಲಿ ಸರ್ಕಾರದ ನಿಲುವೇನು? 
(ವಿಸಘತ ಮಾಹಿತಿಯನ್ನು ಒದಗಿಸುವುದು) 


ಪ್ರಕೃತಿ ವಿಕೋಪ ಬೆಳೆ ಹಾನಿಗೆ ಇನ್‌ಪುಟ್‌ ಸಬ್ಬಿಡಿ 
ಪಾವತಿ ದರ ಕೇಂದ್ರ ಸರ್ಕಾರದ ಗೃಹ 
ಮಂತ್ರಾಲಯದ ವತಿಯಿಂದ ಪ್ರತಿ 5 
ವರ್ಷಕ್ಕೊಮ್ಮೆ ಪರಿಪ್ಮರಿಸಲಾಗುತ್ತದೆ. 

ರಾಜ್ಯ ಸರ್ಕಾರದಿಂದ ಪರಿಹಾರ ದರ ಹೆಚ್ಚಳ 
ಮಾಡಲು ಸೂಕ್ತ ಸ್ಪಪ್ಲೀಕರಣದೊಂದಿಗೆ 
ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ 
ಸಲ್ಲಿಸಲಾಗಿದೆ. 

2020 ನೇ ಸಾಲಿನಲ್ಲಿ ದರ ಪರಪ್ಮರಿಸಬೇಕಿದ್ದು, ಈ 
ವರೆಗೂ ಕೇಂದ್ರ ಸರ್ಕಾರದಿಂದ ದರ 


ಕಂಇ 585 ಟಿಎನ್‌ಆರ್‌ 2021 


ಪರಿಪ್ಕರಣೆಯಾಗಿರುವುದಿಲ್ಲ. 


/ ಕ್ರ ಹಿ 
P4 2 
[i ಅಶೋಕy 
ಕಂದಾಯ ಸಚಿವರು 


